ಶಿಕ್ಷಕ ತರಬೇತಿಯೇ ಕೀಲಿಕ್ಕೆ 


ಇಂದು ಪ್ರಸಾದ್‌ 


ಇಂದು ಪ್ರಸಾದ್‌ ಅವರು 'ಲರ್ನಿಂಗ್‌ ಕರ್ವ್‌'ನೊಂದಿಗಿನ 
ಲೋಕಾಭಿರಾಮವಾದ ಮಾತುಕತೆಯಲ್ಲ. ಭವಿಷ್ಯದಲ್ಲಿ ವೈಕಲ್ಯವುಳ್ಳ 
ಮಕ್ಕಳಗೆ ಉತ್ತಮವಾದ, ಸಮನ್ವಯ ಶಿಕ್ಷಣದಲ್ಲ ಹೆಚ್ಚು 
ಬದಲಾವಣೆಗಳನ್ನು ತರುವಂತಹ ಪ್ರಮುಖ ಹೆಜ್ಜೆಗಳಾವುವು ಮತ್ತು 
ವಾವು ಆ ನಿಟ್ಟನಲ್ಲ ಎಷ್ಟು ಮುಂದುವರಿದಿದ್ದೇವೆ ಎಂಬುದರ ಕುರಿತು 
ಮಾತನಾಡಿದ್ದಾರೆ. 


ಮಕ್ಷಳು ಅಥವಾ ವೈಕಲ್ಯವುಳ್ಳ ಯುವ ಜನರ ಕಲಕೆಯ ಸಂಪೂರ್ಣ 
ಇತಿಹಾಸವನ್ನು ನೀವು ನೋಡಿದರೆ, ಕನಿಷ್ಠ ಠಈ ಮಕ್ಕಳನ್ನು, ಮಕ್ಕಳು 
ಎಂದು ಗುರುತಿಸಲ್ಲಡುವ ಮುನ್ನವೇ ವಾವು ಈ ಇಡೀ ವಿಚಾರದ 
ಮಂಥನದಲ್ಪ್ಲ ತೊಡಗಿದಂತೆ ನಿಮಗೆ ಕಾಣಿಸೀತು. ಪಾರಿಭಾಷಿಕ- 
ವಾಗಿಯೂ, ನಾವು ಜನರನ್ನು "ದಪ್ಪಗಿರುವ ವ್ಯಕ್ತಿ' ಅಥವಾ "ಆ 
ಬುದ್ದಿಮಾಂದ್ಯ ಹುಡುಗಿ' ಅಥವಾ 'ಆ ಸ್ಟಅೀನತೆಯ ಹುಡುಗ' 
ಎಂದು ವಿವರಿಸುವುದನ್ನು ನೀವು ಗಮನಿಸಿರುವಿರಿ. ತರಬೇತಿಯುಂದ 
ನಾನು ಕಅತ ಒಂದು ಪ್ರಮುಖ ವಿಷಯವೆಂದರೆ ಅವಳು ಮೊದಲು 
ಮಗು; ನಂತರ ಉದ್ದನೆಯ ಮೂಗಿರುವ ಹುಡುಗಿ, ಸ್ಟಅೀನತೆ 
ಅಥವಾ ಸೆರೆಬ್ರಲ್‌ ಪಾಲ್ತ್ವ ಹೊಂದಿರುವ ನಿರ್ವ ಹುಡುಗಿ. ಹೀಗೆ 
ಅವಳಗೆ ಏನಿದೆಯೋ ಅದು. ಅವರನ್ನು ಮಕ್ಷಳಂತೆ ಮೊದಲು 
ಗುರುತಿಸಲು ನಮಗೆ ಬಹಳಷ್ಟು ಸಮಯವೇ ಬೇಕಾಲುತು. ಇದಕ್ಕೆ 
ಕಾರಣ ವೈಕಲ್ಯವನ್ನು ಗುರುತಿಸಿದರೂ, ಅದರ ಕುರಿತ ವೈದ್ಯಕೀಯ 
ನೋಟದ ಕೊರತೆಯಿರುವುದು ಮತ್ತು ನೀವು ವೈಕಲ್ಯ ಹೊಂದಿರುವ 
ಮಗುವನ್ನು ಮರೆಮಾಚಿದ ಭಾಗವನ್ನು ನಾನು ನಿರ್ಲಕ್ಷಿಸುತ್ತಿದ್ದೇನೆ, 
ಇದು ಹೆಚ್ಚು ಸಾಮಾನ್ಯವಾದ ವಿಷಯವಲ್ಲದಿದ್ದರೂ ಇನ್ನೂ 
ಸಂಭವಿಸುತ್ತಿರುತ್ತದೆ. ತೀವ್ರ ವೈಕಲ್ಯತೆ ಹೊಂದಿರುವ ಚಕ್ಕ 
ಮಕ್ಕಳರುವ ಕುಟುಂಬಗಳು ಅದರ ಬಣ್ಣ ಮಾತನಾಡಲು 
ಇಷ್ಟಪಡುವುದಿಲ್ಲ. ಅವರು ಆ ಮಗುವಿಗೆ ಏನನ್ನೂ ಮಾಡಲು 
ಅಡುವುದಿಲ್ಲ. ನನ್ನ ತಿಳುವಳಕೆಯ ಪ್ರಕಾರ ಇದು ನಾವು ಗಮನ 
ವಹಿಸಬೇಕಾದ ಗುಂಪಿನ ಒಂದು ಭಾಗವಾಗಿದೆ, ಆದರೆ ಅದು ದೊಡ್ಡ 
ಭಾಗವೇನಲ್ಲ. ನಾನು ಹದಿನೈದು ವರ್ಷಗಳ ಹಿಂದೆ. ವೈಕಲ್ಯುವುಳ್ಳ 
ಮಕ್ಕಳ ಶಿಕ್ಷಕಿಯಾಗಿದ್ದಾಗ, ಅವರಲ್ಲ ಹತ್ತು ವರ್ಷದ ಮಕ್ಕಳೂ 
ಮೊದಲ ಬಾರಿಗೆ ನನ್ನ ಬಳಗೆ ಬಂದದ್ದಿದೆ. ಅವರು ಹತ್ತು 
ವರ್ಷಗಳ೦ದ ಬೇರೆ ಏನೋ ಮಾಡುತ್ತಿದ್ದು ನಂತರ ನನ್ನ ಬಳಗೆ 
ಬಂದರು ಎಂದು ಅರ್ಥವಲ್ಲ. ಕಟ್ಟಕಡೆಗೆ ಪರಿಸ್ಥಿತಿ ಬದಲಾಗಿದೆ 
ಎಂದು ಅರಿತಾಗ ಪೋಷಕರು ಮನೆಯಿಂದ ಹೊರಬಂದಿದ್ದರು. 
ಹಾಗಾಗಿ, ನಮ್ಯ ಬಳ ಸಂಕಷ್ಟದಲ್ಲರುವ ಕುಟುಂಬಗಳು ಇವೆ 
ಎಂಬುದು ಕಲ್ಪನಾತೀತ ಅಥವಾ ಅದು ಸುಳ್ಳು ಎಂದಲ್ಲ ಮತ್ತು 
ಮಗುವಿಗೆ ಕೆಡುಕು೦ಟು ಮಾಡಬೇಕೆಂಬ ಯಾವ ಭಾವನೆಯೂ 
ಅವರಲ್ಲಿಲ್ಲ. ಹೊರ ಪ್ರಪಂಚದಿಂದ ಮಗುವನ್ನು ರಕ್ಷಿಸಲು. 
ಮಗುವನ್ನು ಸುರಕ್ಷಿತವಾಗಿರಿಸಲು, ಸಂಪನ್ಮೂಲಗಳ 
ಕೊರತೆಯಿಂದ ಅಥವಾ, ಪಕ್ಷಾ ಪ್ರಾಯೋಗಿಕವಾಗಿ 
ಹೇಳುವುದಾದರೆ, ಅವರಿಗೆ ಸಾಕಷ್ಟು ಆಹಾರದ ಕೊರತೆ, ಇತರೆ 
ಮಕ್ಕಆಗೂ ಸಾಕಾಗುವಷ್ಟಿಲ್ಲದ ಸ್ಥಿತಿ. ಅನೇಕ ಬಾರಿ, ಜನ ಏನು 
ಹೇಳುತ್ತಾರೋ, ಏನು ಯೋಚಿಸುತ್ತಾರೋ, ಈ ಮಗುವನ್ನು ಹೇಗೆ 
ಹೊರಗೆ ಕರೆದೊಯ್ಯಲಅ ಎಂಬ ಭಯವೂ ಸೇರಿದ ಸಾಮಾಜಕ 


ಮತ್ತು ಕೌಟುಂಬಕ ಒತ್ತಡಗಳು ಸೇರಿರುತ್ತದೆ. ಆದರೆ, ನಾನು 
ಹೇಳದಂತೆ, ಸದ್ಯ ಶೇ ರೀತಿಯ ಗುಂಪು ದೊಡ್ಡದ್ದೇನಲ್ಲ. ನಾವು 
ವೈಕಲ್ಯದ 'ವೈದ್ಯಕೀಯಾತ್ಮಕ' (‘Medicalizing') ಹಂತ ದಾಟ 
ಬಂದಿದ್ದೇವೆ. ಪ್ರಪಂಚದಾದ್ಯಂತ, ವೈಕಲ್ಯವನ್ನು ವೈದ್ಯಕೀಯ 
ಸಮಸ್ಯೆಯಾಗಿ ನೋಡಲಾಗುತ್ತದೆ. ಇದಕ್ಷೆ ವೈದ್ಯಕೀಯ 
ಪರಿಹಾರಗಳದ್ದರೂ. ಕೆಲವು ವಿಷಯಗಳು ವೈದ್ಯಕೀಯವಾಗಿ 
ಪರಿಹರಿಸಲಾಗದವು. ಆದ್ದರಿಂದ. ಅವರನ್ನು ಹೇಗೆ ನಿಭಾಲಯುಸ- 
ಬೇಕೆಂಬುದನ್ನು ಕಂಡುಹಿಡಿಯಬೇಕು. ಇದು ಒಬ್ಬ ರೋಗಿಗೆ ಚಿಕಿತ್ಸೆ 
ನೀಡಿದಂತೆ. "ತಾಂತ್ರಿಕ' ರೀತಿಯ ಭಯದಿಂದಾಗಿ, ಸಾಮಾನ್ಯ 
ಬೆಳವಣಿಗೆಯುರುವ ಮಕ್ಕಳನ್ನು ಕಂಡಂತೆ ಈ ಮಕ್ಕಳನ್ನು ಜನ 
ನೋಡುವುದಿಲ್ಲ. ಅವರಿಗೊಂದು ಸಾಮಾಜಕ ಜೀವನ ಬೇಕು, 
ಭಾವನಾತ್ಮಕ ಬೆಂಬಲ ಬೇಕು. ಅವರು ತುಂಟತನದ ಕೆಲಸಗಳನ್ನು 
ಮಾಡುತ್ತಾರೆ, ಒಳ್ಳೆಯ ಕೆಲಸಗಳು. ಕೆಟ್ಟ ಕೆಲಸಗಳು. ಸವಿಯಾದ 
ಕೆಲಸಗಳು, ಕಿರಿಕರಿಯುಂಟುಮಾಡುವ ಕೆಲಸಗಳು 
ಇಂತಹವುಗಳನ್ನು ಯಾವುದೇ ಮಗುವಿನಂತೆ ಇವರೂ ಸಹ 
ಮಾಡುತ್ತಾರೆ ಎಂಬಂತೆ ಜನ ನೋಡುವುದಿಲ್ಲ. ಅವರಿಗೆ ಕೆಲವು 
ವಿಷಯಗಳು ಹೆಚ್ಚುವರಿಯಾಗಿ, ವಿಭಿನ್ನವಾಗಿ ಬೇಕಾಗುತ್ತವೆ, ಬೇರೆ 
ಯಾವುದೇ ಮಗುವಿನಂತೆ ಶಿಕ್ಷಣವನ್ನು ಮತ್ತು ಶಿಕ್ಷಣದ 
ಅವಕಾಶಗಳನ್ನು ಅವರಿಗೆ ಒದಗಿಸಬೇಕಾಗುತ್ತದೆ. ನಾವು ಇಂಥ 
ಮಗುವನ್ನು ನೋಡಲು ಮತ್ತು ಈ ಸಮಸ್ಯೆಗಳನ್ನು ತಿಆಯುವ 
ಹಂತಕ್ಕೆ ಬರಲು ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದೇವೆ. 
ಕೆಲವು ಸಾಮರ್ಥ್ಯಗಳು ಮತ್ತು ಕೆಲವು ತೊಂದರೆಗಳನ್ನು 
ಹೊಂದಿರುವ ಈ ಮಗುವಿಗೆ ಯಾವುದು ಉತ್ತಮವಾಗಿ 
ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಇನ್ನಾದರೂ ಕಂಡು 
ಹಿಡಿಯೋಣ. ಕಲಕಾ ಪರಿಸರವು ಪದೇಪದೇ ತೊಂದರೆಗಳನ್ನು 
ಉಲ್ಬಣಗೊಳಸುತ್ತದೆ, ಉದಾಹರಣೆಗೆ, ನಿಮಗೆ ನಿಮ್ಮ ಕಣ್ಣುಗಳಲ್ಲ 
ಸಮಸ್ಯೆ ಇದ್ದು. ನೀವು ತರಗತಿಯ ಹಿಂಭಾಗದಲ್ಲ ಕುಳತಿದ್ದರೆ ಮತ್ತು 
ಪುಸ್ತಕದಲ್ಪನ ಅಕ್ಷರದ ಗಾತ್ರವು ತುಂಬಾ ಚಿಕ್ಕದಾಗಿ ಕಾಣಿಸಿದರೆ. 
ನಿಮಗೆ ಒಂದು ಕನ್ನಡಕವನ್ನು ನೀಡುವ ಬಣ್ಣೆ ಯಾರೂ ಏನನ್ನೂ 
ಮಾಡುವುದಿಲ್ಲ. ಆಗ ಸಣ್ಣ ವೈಕಲ್ಯವೂ ಬೃಹತ್‌ ವೈಕಲ್ಯದತ್ತ 
ತಿರುಗುತ್ತದೆ. ಕನ್ನಡಕಗಳು ಬಂದ  ಕ್ಷಣದಲ್ಲ ಎಲ್ಲವೂ 
ಬದಲಾಗುತ್ತದೆ. ಈ ರೀತಿ ಕೆಲವು ಸನ್ನಿವೇಶಗಳು. ಕೆಲವು 
ಪರಿಸರಗಳನ್ನು. ನೀವು ಸೃಷ್ಟಿಸಬಹುದಾಗಿದೆ. ಇದು ವೈಕಲ್ಯುವನ್ನು 
ದೂರ ಮಾಡುವುದಿಲ್ಲವಾದರೂ ಅದನ್ನು ಉತ್ತಮವಾಗಿ 
ನಿರ್ವಹಿಸಲು ಸಹಕಾರಿಯಾದೀತು. 


ಈ ಮಕ್ಷಳಗೆ ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು 
ಅರ್ಥಮಾಡಿಕೊಳ್ಳಲು ಅಪಾರ ಪ್ರಮಾಣದ ಪರಿಣತಿಯ ಅಗತ್ಯವಿದೆ. 
ಒಂದು ತರಗತಿಯಲ್ಲ 30 ಸಾಮಾನ್ಯ ಮಕ್ಕಳನ್ನು ನಿರ್ವಹಿಸುವಲ್ತ 
ಅಪಾರ ಪೂರಕ ವ್ಯವಸ್ಥೆಯ ಅಗತ್ಯವಿರುತ್ತದೆ. ಮತ್ತು ಎಲ್ಲಾ ಬಗೆಯ 
ವೈಕಲ್ಯಗಳರುವ ಮಕ್ಕಳನ್ನು ನಿರ್ವಹಿಸಲು ಒಂದು ತರಗತಿಯ 
ಗಾತ್ರವು ಐದರಿಂದ ಏಳು ಮಕ್ಕಳಗಿಂತ ಹೆಚ್ಚಿರಬಾರದು. ಹಾಗಾಗಿ 
ಇದು, ಹೆಚ್ಚು ಪರಿಣತಿ. ಸಂಪೂರ್ಣವಾಗಿ ವಿಭಿನ್ನವಾದ ಬೋಧನೆ 
ಮತ್ತು ಕಲಕೆಯ ವಿಧಾನದ ಅಗತ್ಯವಿರುವುದರಿಂದ. ಅವರಿಗಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


03 


04 


ವಿಭನ್ನು ಸಂಸ್ಥೆಗಳನ್ನು ಸ್ಥಾಪಿಸೋಣ ಎಂದು ನಮಗೆ ಯೋಚಿಸಲು 
ಕಾರಣವಾಯಿತು. ಆರಂಭದಲ್ಲ. ಈ ಸಂಸ್ಥೆಯಲ್ಲಿ ನೀವು ನಿಮ್ಮ 
ಮಗುವನ್ನು ಬಟ್ಟು ಹೋಗಬಹುದಿತ್ತು ಮತ್ತು ಅವರನ್ನು ಸಂಸ್ಥೆಯು 
ನೋಡಿಕೊಳ್ಳುತ್ತಿತ್ತು. ಆದ್ದರಿಂದ, ತುಂಬಾ ಕಾಳಜ ವಹಿಸುವ, ತಮ್ಮ 
ಕುಟುಂಬದಲ್ಲ ವೈಕಲ್ಯವುಳ್ಳವರನ್ನು ಹೊಂದಿದ್ದ ಮತ್ತು ಏನಾದರೂ 
ಮಾಡಬೇಕೆಂಬ ತುಡಿತವಿದ್ದವರು ಸೇರಿ ಈ ಸಂಸ್ಥೆಯನ್ನು 
ಆರಂಭಸಿದರು. ಆರಂಭದಲ್ಲ ಇವರಲ್ಲ ಬಹಳಷ್ಟು ಜನ ದೇಶದ 
ಹೊರಗೆ ತಮ್ಮ ತರಬೇತಿಯನ್ನು ಪಡೆದರು. ಏಕೆಂದರೆ ಆ ರೀತಿಯ 
ತರಬೇತಿ ನಮ್ಮ ದೇಶದಲ್ಲ ಅಸ್ತಿತ್ವದಲ್ಲರಲಲ್ಲ. ಇದು ವೈಕಲ್ಯಗಳುಳ್ಳ 
ಮಕ್ಕಳಗಷ್ಟೇ ಇರುವ ಒಂದು ಕೇಂದ್ರ 'ವಿಶೇಷ ಸ್ಥಳ'ದ ಹಂತವಾಗಿತ್ತು 
-ಇದು ಸದಾ ಬದ್ಧತೆ, ಕಾಳಜಯುಳ್ಳ ಜನರನ್ನು ಒಳಗೊಂಡ 
ಅತ್ಯುತ್ತಮವಾದ ಸ್ಥಳವಾಗಿದ್ದರಿಂದ ಇಲ್ಲ ಮಕ್ಷಳು ಅರಳದರು. 
ಅನೇಕ ಮಕ್ಕಳು ಈ ರೀತಿಯ ಗಮನ ಮತ್ತು ಕಾಳಜಗಳ ಅಪಾರ 
ಪ್ರಯೋಜನವನ್ನು ಪಡೆದಿದ್ದಾರೆ ಎಲ್ಲರೂ ಸೇರಲಾಗದ ಮಕ್ಕಳಗೆ 
ಇಲ್ಲ ಅವಕಾಶ ದೊರೆಯುತು. ಇಲ್ಲ ಅವರು ಎಲ್ಲಾ ರೀತಿಯ 
ಆಸಕ್ತಿದಾಯಕ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲದರ ಬದ್ಗೆಯೂ 
ಸಂಪೂರ್ಣ ಕಾಳಜವಹಿಸುವ, ಉತ್ತಮವಾದ, ಸಂರಕ್ಷಿತ ಕಅಕಾ 
ವಾತಾವರಣವಾಗಿ ಇದು ರೂಪುಗೊಂಡಿತು. ನಾನು ಉತ್ತಮವಾಗಿ 
ಕಾರ್ಯನಿರ್ವಹಿಸುವವರ ಬಣ್ಣೆ ಮಾತನಾಡುತ್ತಿದ್ದೇನೆ ಮತ್ತು ನಮ್ಮ 
ದೇಶದಲ್ಲ ಇಂಥ ಸಾಕಷ್ಟು ಉದಾಹರಣಿಗಳವೆ. 


ಇದು ಸುಗಮವಾದ ಹಾದಿಯಲ್ಲದಿದ್ದರೂ, ಈ ರೀತಿಯ 
ಸಂಪನ್ಯೂಲಗಳು, ಈ ರೀತಿಯ ಜನರು ಮತ್ತು ಪರಿಸರವು ದೊಡ್ಡ 
ನಗರಗಳಲ್ಲ ಮಾತ್ರ ಲಭ್ಯವಿದೆ. ಆದ್ದರಿಂದ, ದೇಶದ ಹೆಚ್ಚಿನ 
ಭಾಗಗಳು ಈ ಸೌಲಭ್ಯಗಳ೦ದ ವಂಚಿತವಾಗಿವೆ. ಅನೇಕ 
ಸಂಸ್ಥೆಗಳು ವಿವಿಧ ಭಾಗಗಳಲ್ಲ ನೆರವಿಗಾಗಿ, ತಮ್ಮ ಆಶಯ ಸಾರಲು 
ವಿಸ್ತರಣಾ ಕೇಂದ್ರಗಳನ್ನು ಹೊಂದಿವೆ. ಆದರೆ ಈ ಸಂಸ್ಥೆಗಳ ಪ್ರಧಾನ 
ಕಾರ್ಯ 'ವಿಶೇಷ ಶಿಕ್ಷಣ'ವಾಗಿದ್ದು. ವೈಕಲ್ಯವುಳ್ಳ ಮಕ್ಷಳಗೆ ಸುರಕ್ಷಿತ. 
ಜೋಪಾನ, ಕಾಳಜಯುಳ್ಳೆ, ಬದ್ಧತೆ ಇರುವ ಎಲ್ಲಾ ರೀತಿಯ 
ಸೇವೆಗಳು ಸಿಗುವ ಒಂದು ವೃತ್ತಿಪರ ಸ್ಥಳವಾಗಿದೆ. ಇದು ಇತ್ತೀಚೆಗೆ 
ಬಂದಿರುವ ಒಂದು ಮಾದರಿಯಾಗಿದೆ. ನಾನು ಈ ರೀತಿಯ 
ಸ್ಥಳಗಳಲ್ಲ ಕೆಲಸ ಮಾಡಿದ್ದೇನೆ ಮತ್ತು ಧನಾತ್ಯಕ ಅಂಶಗಳನ್ನು 
ತಿಆದಿದ್ದೇನೆ. ಈ ಮಕ್ಕಳನ್ನು ಸ್ವಾಗತಿಸದ ಜಗತ್ತಿಗೆ ಪರಿಹಾರವಾಗಿ 
ನಾವು ಈ ವ್ಯವಸ್ಥೆಯನ್ನು ಮಾಡಿದಂತೆಯೇ ಸರಿ. ಇದು 
ಉತ್ತಮವಾದ ಪುಟ್ಟ ಪರ್ಯಾಯ ವಿಶ್ವವನ್ನು ಅವರಿಗಾಗಿ 
ರಚಿಸಿದಂತೆ. ಆದರೆ ಇದು ಅವರು ನಿಭಾಲುಸಬೇಕಾಗಿರದ 
ಅವಾಸ್ತವ ಜಗತ್ತಾಗಿದೆ. ಅವರು ಬೆಳೆದು ದೊಡ್ಡವರಾಗಿ. ಸಮಾಜ 
ಮತ್ತು ಸಮುದಾಯದ ಸದಸ್ಯರಾಗಿ. ಈ ದೇಶದ ಪ್ರಜೆಗಳಾಗಿ, 
ಅವರು ಎಲ್ಲದರಲ್ಲೂ ಭಾಗವಹಿಸಬೇಕು. ಆದರೆ ಅವರ 
ಭಾಗವಹಿಸುವಿಕೆಯನ್ನು ಕುಂಟತಗೊಳಸಲಾಗಿದೆ. 
ಎರಡನೆಯದಾಗಿ, ಅವರು ಅಸ್ತಿತ್ವದಲ್ಲರುವುದು ಪ್ರಪಂಚಕ್ಕೆ. ಅವರ 
ಸಹವರ್ತಿಗರಿಗೆ ಸಹ ತಿ೪ದಿಲ್ಲ. ಪ್ರಪಂಚದಲ್ಲ ಪ್ರತಿಯೊಬ್ಬರೂ 
ಅವರಂತೆಯೇ ಇದ್ದಾರೆ ಎಂದು ಯೋಚಿಸುತ್ತಾ ಹೆಚ್ಚನ ಜನರು 
ಬೆಳೆಯುತ್ತಾರೆ. ಆದ್ದರಿಂದ, ಎಲ್ಲೆಡೆ ನಷ್ಟಗಳಾಗುತ್ತವೆ. 


ಈ ಸಮಯದಲ್ಲ. ಸಮನ್ವಯತೆಯನ್ನು ಕುರಿತು ಸಾಕಷ್ಟು 
ಮಾತುಕತೆಗಳು ಪ್ರಾರಂಭವಾಗಿದ್ದವು. ಅದು ಈ ಮೊದಲು 
'ಸಂಯೋಜನೆಯಾಗಿತ್ತು' (1Nಗtೀgtion), ಪ್ರಸುತ ಇದು 
'ಸಮನ್ವಯವಾಗಿದೆ” (Inclusion). ಇಲ್ಲರುವವರು ಮೊದಲು ಮಕ್ಕಳು 
ಇವರ ವೈಕಲ್ಯಗಳು ಅನಂತರದ್ದು ಮತ್ತು ಇತರ ಮಕ್ಕಳಂತೆ ವಿಶೇಷ 
ಅಗತ್ಯವುಳ್ಳ ಮಕ್ನಳಗೂ ಅವಕಾಶ ಕಲ್ತಸುತ್ತೇವೆ ಎನ್ನುವುದು 
ಇಲ್ಲಯ ಸಮದ್ರ ಕಲ್ಪನೆಯಾಗಿದೆ. ವಾವು ಅವರಿಗೆ ಹೆಚ್ಚುವರಿಯಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಏನಾದರೂ ಮಾಡುತ್ತೇವೆ ಎಂದರೆ ಅದು ನಮ್ಮ ಔದಾರ್ಯವಲ್ಲ 
ಅಥವಾ ನಾವು ಅವರಿಗೆ ಮಾಡುವ ಉಪಕಾರವಲ್ಲ. ಯಾಕೆಂದರೆ 
ತಮಗೆ ಬೇಕಾದುದನ್ನು ಪಡೆಯುವ ಹಕ್ಕು ಅವರಿಗಿದೆ. ಆದ್ದರಿಂದ, 
ಇಡೀ ಕಲ್ಲನೆಯು ನಿಧಾನವಾಗಿ ಹೆಚ್ಚು ಹಕ್ಕುಗಳ ಆಧಾರಿತ 
ವಿಧಾನಕ್ಕೆ: ಹೆಚ್ಚು ಸಮನ್ವಯ ವಿಧಾನಕ್ಕೆ; ಈ ಮಕ್ಕಳು ಸಮಾಜದಲ್ಲ 
ಸ್ಥಾನ ಪಡೆಯುತ್ತಾರೆಂಬ ಮತ್ತು ನೀವು ಅವರಿಂದ ಅದನ್ನು 
ಕಸಿದುಕೊಳ್ಳಲು ಸಾಧ್ಯವಿಲ್ಲವೆಂಬ ಕಲ್ಪನೆಗೆ ಬದಲಾಗಿದೆ. ತಾವು 
ಯಾವ ರೀತಿಯ ಶಾಲಾ ಶಿಕ್ಷಣವನ್ನು ಹೊಂದಬೇಕು ಎಂಬ ಆಯ್ದೆ 
ಇತರ ಮಕ್ಕಳಂತೆಯೇ ಸ್ರತಃ ಶಂ ಮಕ್ಷಳು ಅಥವಾ ಅವರ 
ಕುಟುಂಬಗಳದ್ದಾಗಿರಬೇಕು. ಒಂದು ಕುಟುಂಬ, ತಮ್ಮ ಮಗುವು 
ಇತರ ಮಕ್ಷಕೊಂದಿಗೆ ಕಲಅಂಶುಲು ಸಾಮಾನ್ಯ ಶಾಲೆಗೆ 
ಹೋಗಬೇಕೆಂದು ಬಯಸಿದರೆ, ಮಕ್ಷಳ ಅಗತ್ಯತೆಗಳು 
ಲಭ್ಯವಿದೆಯೇ ಎಂದು ಬಚಿತಪಡಿಸಿಕೊಳ್ಳುವುದು ಶಾಲೆಯ 
ಮತ್ತು ಸರ್ಕಾರದ ಜವಾಬ್ದಾರಿಯಾಗಿದೆ. ಉದಾಹರಣೆಗೆ. ಬಹು 
ವೈಕಲ್ಯಗಳನ್ನು ಹೊಂದಿರುವ ಮಕ್ಕಳ ಪೋಷಕರು ವಿಶೇಷ ಶಾಲಾ 
ಶಿಕ್ಷಣವು ಅವರ ಮಕ್ಕಳಗಾಗಿ ಕೆಲಸ ಮಾಡುತ್ತದೆ ಎಂದುಕೊಂಡರೆ 
ಅದನ್ನು ಅವರಿಗೆ ಲಭ್ಯವಾಗುವಂತೆ ಮಾಡಬೇಕು. ಮೂರನೇ 
ವರ್ಗವು ತಮ್ಮ ಮಗುವಿಗೆ ದೈಹಿಕವಾಗಿ ಶಾಲಾ ಶಿಕ್ಷಣ ಪಡೆಯಲು 
ಸಾಧ್ಯವಿಲ್ಲ. ಅವನು/ಅವಳು ಮನೆಯಲ್ಲಯೇ ಇರಬೇಕಾಗುತ್ತದೆ 
ಎಂದುಕೊಂಡರೆ ಆ ಸೇವೆಯನ್ನು ಮನೆಯಲ್ಲಯೇ 
ಲಭ್ಯವಾಗುವಂತೆ ಮಾಡಬೇಕು. ಆದ್ದರಿಂದ. ಇಡೀ ದೃಷ್ಟಿಕೋನವು 
ಮಗುವಿನ ಅಗತ್ಯವನ್ನು ಪರಿಗಣಿಸಲು ಮತ್ತು ಅದನ್ನು 
ಲಭ್ಯವಾಗುವಂತೆ ಮಾಡುವತ್ತ ಬದಲಾಗಿದೆ. 


ಸಾಧ್ಯವಾದಷ್ಟು, ಮಕ್ಷಳು ಒಂದು ಬೃಹತ್‌ ಸಮನ್ವಯ ವೇದಿಕೆಯ 
ಭಾಗವಾಗಿರಬೇಕು. ಅಂದರೆ ನಮ್ಮ ಮನಸ್ಸುಗಳು ತೆರೆದು- 
ಕೊಳ್ಳಬೇಕು ಮೊದಲನೆಯದಾಗಿ, ಮಕ್ಷಳನ್ನು ಮಕ್ಷಕಂತೆ 
ಮೋಡುವುದು;: ಎರಡನೆಯದಾಗಿ, ದೈಹಿಕ ಲಭ್ಯತೆಗಾಗಿ 
ಅವಕಾಶವನ್ನು ಒದಗಿಸುವುದು ಮತ್ತು ಮಗುವಿನ ಎಲ್ಲಾ ದೈಹಿಕ 
ಅಗತ್ಯಗಳಗೆ ಸಹಾಯ ಮಾಡುವುದು ಮತ್ತು ಮೂರನೆಯದಾಗಿ 
'ಪಠ್ಯಕ್ರಮದ ಲಭ್ಯತೆ' ಎಂದು ಸ್ಥೂಲವಾಗಿ ಕರೆಯುವುದನ್ನು 
ಒದಗಿಸುವುದು. ಪಠ್ಯಕ್ರಮದ ಲಭ್ಯತೆ ಎಂದರೆ ಈಗಿರುವ 
ಮಾನದಂಡಗಳನ್ನು ಕಡಿಮೆ ಮಾಡುವುದು ಎಂದರ್ಥವಲ್ಲ. ಬದಲಗೆ 
ಮಗುವಿಗೆ ಪೂರ್ಣ ಪ್ರಮಾಣದಲ್ಲ ಶಿಕ್ಷಣವನ್ನು ಪಡೆಯಲು 
ನೆರವಾಗುವಂತೆ ಮಾಡಬೇಕಾದ ಹೊಂದಾಣಿಕೆಗಳ ವ್ಯವನ್ಥೆ. 
ಇದಕಾಗಿ ಆಟದ ಮೈದಾನದಲ್ಲ. ಪ್ರಯೋಗಾಲಯದಲ್ಲ ಅಥವಾ 
ಪರೀಕ್ಷಾ ವ್ಯವಸ್ಥೆಯಲ್ಲ ಬದಲಾವಣೆಗಳನ್ನು ಮಾಡಬೇಕೆಂದರೆ, 
ಅದನ್ನು ಮಾಡಿ. ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯ (Right to 
Education Act) ಪ್ರಕಾರ ಯಾವುದೇ ಶಾಲೆಯೂ ಸಹ ಯಾವುದೇ 
ಮಗುವನ್ನು ನಿರಾಕರಿಸಲು ಸಾಧ್ಯವಿಲ್ಲ. 


ಆದರೆ ವಾಸ್ತವದಲ್ಲ, ಪೋಷಕರಿಗೆ, ಶಾಲೆಗೆ ಮತ್ತು ವ್ಯವನ್ಥೆಗೆ ಇದು 
ತುಂಬಾ ಕಠಿಣವಾದದ್ದು. ಒಂದು, ನಾವು ವೈಕಲ್ಯವುಳ್ಳ 
ಮಕ್ಕಳೊಂದಿಗೆ ಕಾರ್ಯನಿರ್ವಹಿಸಲು ಅಗತ್ಯವಿರುವ 
ಪರಿಣತಿಯನ್ನು ಬೆಳೆಸಬೇಕು. 'ವಿಕಲತೆಯು' ಬಹಳ ವಿಶಾಲವಾದ 
ಪದ, ಮಗುವಿನ ಜೀವನದ ಪ್ರತಿಯೊಂದು ಬೆಳವಣಿಗೆಯ 
ಹಂತದಲ್ಲೂ ವಿವಿಧ ಶ್ರೇಕಿಯ ಸಮಸ್ಯೆಗಳು ಎದುರಾಗುತ್ತವೆ 
ಹಾಗೂ ವಿಕಲತೆಯ ಪರಿಣಾಮವೂ ಬದಲಾಗುತ್ತದೆ. 
ಉದಾಹರಣೆಗೆ, ಸ್ಟಅೀನತೆಯು. ಹದಿಹರೆಯದವರು ಹಾಗೂ ಚಿಕ್ಕ 
ಮಗುವಿನಲ್ಪ ವಿವಿಧ ರೀತಿಯ ಪರಿಣಾಮ ಚೀರುತ್ತದೆ. ವೈಕಲ್ಯತೆ 
ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತವೆ. ಮತ್ತು ಅನೇಕ ಬಗೆಯ 
ವೈಕಲ್ಯಗಳು ವಿಭನ್ನು ಮಕ್ನಳೊಂದಿಗೆ ವಿಭನ್ನವಾಗಿ ಕೆಲಸ 


ಮಾಡುತ್ತವೆ. ನರ ವೈಜ್ಞಾನಿಕ ತೊಂದರೆಗಳಲ್ಲ ಪೂರ್ಣ ಪ್ರಮಾಣದ 
ಶ್ರೇಣಿಗಳವೆ ಹಾಗೂ ಇವುಗಳಲ್ಲ ವಿಶಾಲವಾದ ಮಾದರಿಗಳದ್ದರೂ. 
ಆಗಾಣ್ಣೆ, ಮಗುವಿಗೆ ಏನಾಗುತ್ತಿದೆ ಎಂಬುದನ್ನು ನಿಬರವಾಗಿ ನೀವು 
ಗಮನಿಸುತ್ತಿರಬೇಕು, ಆಗ ಮಾತ್ರ ನಿಮಗೆ ಪ್ರತಿಕ್ರಿಬುಸಲು 
ಸಾಧ್ಯವಾಗುತ್ತದೆ. ಇದು ನಾವಿರುವಲ್ಲಯ ಸಾಮಾನ್ಯ ಶಾಲೆ ಅಥವಾ 
ವ್ಯವಸ್ಥೆಗೆ ಕಠಿಣವಾದದ್ದು. ಇದು ಅಸಾಧ್ಯವೇ? ಬಂಡಿತಾ ಅಲ್ಲ. 
ನಾವು ಈ ನಿಟ್ಟನಲ್ಲ ಕೆಲಸ ಮಾಡಬೇಕು ಮತ್ತು ನಮ್ಮ ವ್ಯವಸ್ಥೆಯು 
ತಕ್ಷಮಣ್ಟಗೆ ನ್ಯಾಯ ಸಮ್ಯತವೆನಿಸುವ ಹಂತಕ್ಕೆ ತಲುಪುವವರೆಗೆ. 
ವಾವು ಬಹಳಷ್ಟು ಹೊಂದಾಣಿಕೆಗಳನ್ನು ಮಾಡಬೇಕಾಗಿದೆ. 
ಇವುಗಳು ಸಮನ್ಹಯವೆಂಬ ಆದರ್ಶಕ್ಕೆ ಪೂರ್ಣ ಪ್ರಮಾಣದಲ್ಲ 
ಹೊಂದದಿರಬಹುದು. ಏಕೆಂದರೆ ಮಗುವಿನ ದೃಷ್ಟಿಕೋನದಲ್ಲ ವಾವು 
ನಮೋಡುವುದಾದರೆ ಆ ಶಾಲೆಗೆ ಮಗುವನ್ನು ನಿಭಾಯಿಸುವ ಸೂಕ್ತ 
ಸಾಮರ್ಥ್ಯವಿರದಿದ್ದರೆ ಹಾಗೂ ಮುಂದಿನ ಕೆಲವು ವರ್ಷಗಳವರೆಗೂ 
ಈ ಸಾಮರ್ಥ್ಯಗಳನ್ನು ಹೊಂದುವುದಿಲ್ಲ ಎಂದಾದರೆ ಮಗು ಆ 
ಶಾಲೆಯಲ್ಲ ಇರುವುದರಿಂದ ಆಗುವ ಪ್ರಯೋಜನವೇನು? ನಾವು 
ಕಾಣಬಹುದಾದ ಒಂದು ಮಾರ್ಗವೆಂದರೆ ಈ ಮಕ್ಕಳು ಇತರ 
ಮಕ್ಷಳೊಂದಿಗೆ ಇರುವುದು ಹಾಗೂ ಅವನು ಅಥವಾ ಅವಳು ಇತರ 
ಮಕ್ಷಳ೦ದ ಕಅಯುವುದು. ಜನರು ಒಳ್ಳೆಯವರು. 
ಕಾಳಜಯುಳ್ಳವರು, ಮುಕ್ತ ಮನಸ್ಸಿನವರು ಮತ್ತು 
ಹೊಂದಾಣಿಕೆಗಳನ್ನು ಮಾಡಲು ಸಿದ್ಧರಾಗಿರುವವರು. ಆದರೆ ಅನೇಕ 


ಸಲ, ಇದಿಷ್ಟೇ ಸಾಕಾಗುವುದಿಲ್ಲ. ಏಕೆಂದರೆ ಮಗುವಿನ 
ಬೆಳವಣಿಗೆಯ ಸಂದಿಧ್ಧ ವರ್ಷಗಕಲ್ಲ ವಾವು ಮಧ್ಯ- 
ಪ್ರವೇಶಿಸದಿದ್ದರೆ. ನಾವು ಬಹಳಷ್ಟನ್ನು ಕಳೆದು ಕೊಳ್ಳುತ್ತೇವೆ. 
ವಿಕಲತೆಯನ್ನು ತೆಗೆದು ಹಾಕಲು ಸಾಧ್ಯವಾಗದಿದ್ದರೂ, ಸಹ 


ಅದರ ಪರಿಣಾಮವನ್ನು ಕಡಿಮೆ ಮಾಡುವಲ್ಲ ಈ ಹಸ್ತಕ್ಷೇಪವೂ 
ಪ್ರಭಾವ ಚೀರುತ್ತದೆ೦ಬ ಪ್ರಾವಮಿಖ್ಯತೆಂಯುನ್ನು ಅಥ್ಥ- 
ಮಾಡಿಕೊಂಡಿರುವ ಜನರ ಲಭ್ಯತೆಯು ಕಡಿಮೆ ಇರುವುದರಿಂದ 
ಯಾವುದನ್ನು ಸರಿಮಾಡಿಕೊಳ್ಳಬಹುದಿತ್ತೋ ಅಥವಾ ವಿಕಲತೆಯ 
ಪರಿಣಾಮವನ್ನು ಹಿಂದಕ್ಕೆ ತೆಗೆದುಕೊಳ್ಳಬಹುದಿತ್ತೋ ಅದು 
ಆಗುವುದಿಲ್ಲ. 


ಕೆಲವು ರಾಜ್ಯಗಳು ವಲಯ ಮತ್ತು ಕ್ಷಸ್ಪರ್‌ ಮಟ್ಟದವರೆಗೂ 
ಉತ್ತಮವಾದ ವ್ಯವಸ್ಥೆಯನ್ನು ಕಲ್ತಸಿವೆ, ಇತರ ರಾಜ್ಯಗಳು ಈ 
ವ್ಯವಸ್ಥೆ ಮಾಡಿದ್ದರೂ, ಹೆಚ್ಚನ ಯಶಸ್ವಿಯಾಗಿಲ್ಲ. ಸಣ್ಣ ಶಾಲೆಗಳು 
ಹಾಗೂ ವ್ಯಾಪಕವಾಗಿ ಹರಡಿ ಕೊಂಡಿರುವ ಸರ್ಕಾರಿ ಶಾಲಾ 
ವ್ಯವಸ್ಥೆಯ ವಾಸ್ತವಗಳಂದಾಗಿ, ಅವರು ಮಕ್ಕಳನ್ನು ಪರೀಕ್ಷಿಸುವ, 
ಅವರೊಂದಿಗೆ ಪ್ರತ್ಯೇಕವಾಗಿ ಕೆಲಸ ಮಾಡುವ ಅರ್ಹರನ್ನು 
ನೇಮಿಸಿಕೊಂಡಿದ್ದಾರೆ. ಆದ್ದರಿಂದ ಪ್ರತಿ ಶಾಲೆಗೆ ಒಬ್ಬ ವಿಶೇಷ ಶಿಕ್ಷಕರ 
ಬದಲು, ಈ ರೀತಿಯಲ್ಲ ನಿಯೋಜನೆಗೊಳಸುವುದು ಹೆಚ್ಚು 


ಅರ್ಥವನ್ನು ನೀಡುತ್ತದೆ. ವಲಯ ಮಟ್ಟದಲ್ಲ (Block level) (ಭೌತ 
ಚಿಕಿತ್ಸಕ, ವಾಕ್‌ ಚಿಕಿತ್ಸಕ, ವಿಶೇಷ ಶಿಕ್ಷಕ ಇತ್ಯಾದಿ) ಶ್ರವಣ- 
ದೋಷವುಳ್ಗ ಮಕ್ಷಳೊಂದಿಗೆ ಕೆಲಸ ಮಾಡುವ ಅರ್ಹ 5-6 
ಜನರಿದ್ದಾರೆ, ಚಲನಶಕ್ತಿಯ ವೈಕಲ್ಯತೆ (Locomotor disability), 


ನರವ್ಯೆಜ್ಞಾನಿಕ ತೊಂದರೆಗಳು (Neurological difficulties), (ಇವು 
ಪರಿಪೂರ್ಣ ಸಂದರ್ಭಗಳಲ್ಲ ಮಾತ್ರವಿದ್ದು ವಾಸ್ತವದಲ್ಲ. ಪ್ರತಿ 
ವಲಯ ಮಟ್ಟದಲ್ಲ ಅರ್ಹತೆ ಇರುವ ಹೆಚ್ಚು ಜನರು ನಿಮಗೆ 
ದೊರೆಯುದಿಲ್ಲ). ಒಂದೋ ಮಕ್ಷಳು ಕೇಂದ್ರಕ್ಕೆ ಬರುತ್ತಾರೆ ಅಥವಾ 
ಈ ಶಿಕ್ಷಕರು ಅವರ ಮನೆಗಳು ಅಥವಾ ಶಾಲೆಗಳಗೆ ಹೋಗುತ್ತಾರೆ. 
ಇದು ಆದರ್ಶತೆಯಿಂದ ದೂರವಿದ್ದರೂ. ವಾಸ್ತವದ ಗುರಿಯತ್ತ 
ಸಾಗುವುದು ಸಾಧ್ಯವಿದೆ ಎಂಬ ಅರ್ಥದಲ್ಲ ನಾನು ಇದನ್ನು 
ಹೇಳದ್ದೇನೆ. ನೀವು ಅನೇಕ ಕೆಲಸಗಳನ್ನು ಬೆಂಗಳೂರಿನಲ್ತ 
ಮಾಡಬಹುದು. ಆದರೆ ಯಾದಗಿರಿ ಅಥವಾ ಬೀದರ್‌ ಅಥವಾ 


ಖಾಗಲಕೋಟಿಯಲ್ಲರುವ ಯಾವುದೇ ಒಂದು ಕ್ಷೇತ್ರಕ್ಷೆ ನೀವು 
ಸ್ಥಳಾಂತರಗೊಂಡರೆ, ಅಂತಹ ಪರಿಣತಿಯ ಲಭ್ಯತೆಯು ನಿಮಗೆ 
ಕಡಿಮೆ ಇರುತ್ತದೆ. ನೀವು ಆರ್ಥಿಕವಾಗಿ ಸಮರ್ಥರಾಗಿದ್ದರೂ 
ಕೂಡ ಸರಿಯಾದ ವಾಕ್‌ ಚಿಕಿತ್ಸಕ. ಭೌತಚಿಕಿತ್ತಕ, ವಿಶೇಷ ಶಿಕ್ಷಣ 
ತಜ್ಞರನ್ನು ಹೊಂದಲು ಇರುವ ಸಮಸ್ಯೆ ಎಂದರೆ ಅವರ ಲಭ್ಯತೆ. 
ಆದ್ದರಿಂದ. ವಾವು ನಿರ್ದಿಷ್ಟ ಜಾಗಗಕಲ್ಪ ನೈಪುಣ್ಯತೆಯನ್ನು 
ಒಗ್ಗೂಡಿಸಿದ್ದೇವೆ. ಆದರೆ ಅದು ವ್ಯಾಪಕತೆ ಪಡೆದಿಲ್ಲ. ಇನ್ನೊಂದು 
ವಿಚಾರವೆಂದರೆ, ವೈಕಲ್ಯವುಳ್ಳ ಮಕ್ಕಳನ್ನುದ್ದೇಶಿಸಿ ಕಾಯ€- 
ಪ್ರವೃತ್ತರಾದಾಗ, ಈವರೆಗೆ ಮಾಡಿರದ. ಸಾಕಷ್ಟು ಕಾರ್ಯ- 
ಸಾಧ್ಯವಾಗಿರದ, ಕೆಲವಷ್ಟೇ ಆಗಿದ್ದರೂ ಎಲ್ಲವನ್ನೂ ಮಾಡಿರದ 
ನಿರ್ದಿಷ್ಟ ಅಭ್ಯಾಸಗಳು. ಆಲೋಚನೆಗಳು ಮತ್ತು ವಿಧಾನಗಳನ್ನು 
ಸೇವಾ ಪೂರ್ವ ಶಿಕ್ಷಕ ಶಿಕ್ಷಣದಲ್ಲ ಜಾರಿಗೆ ತರುವುದು. ಸಾಮಾನ್ಯ 
ಶಾಲೆಯ ತರಗತಿಯಲ್ಲ ಶಿಕ್ಷಕರಿಗೆ 2೦ ವಿಶೇಷ ಅಗತ್ಯವುಳ್ಳ 
ಮಕ್ಕಳು ಇರುವುದಿಲ್ಲ. ಮುಂದೆ ಅವರಿಗೆ ಒಬ್ಬ ವಿಶೇಷ ಅಗತ್ಯವುಳ್ಳ 
ಮಗುವಿನ ಶಿಕ್ಷಣದ ಹೊಣಿ ನೀಡಬೇಕು. ಆಗ, ಠೇ ಒಂದು 
ಮಗುವನ್ನು ತರಗತಿಯಲ್ಲ ಹೊಂದಿದ್ದರೆ. ನಿಜವಾಗಿಯೂ ನೀವು 
ಯಾವೆಲ್ಲಾ ವಿಚಾರಗಳನ್ನು ಮಾಡಬಲ್ಲರಿ? ನೀವು 
ಗಮನಿಸಬೇಕಾದ ಹಾಗು ಚಿಂತಿಸಬೇಕಾದ ಸಂಕೇತಗಳು 
ಯಾವುವು? ನೀವು ಯಾವ ಯಾವ ಸನ್ನೆಗಳನ್ನು ಹಣೆಪಟ್ಟ 
ಮಾಡುವಲ್ಲ ಅವಸರಿಸಬಾರದು? ತುಂಬ ಬೇಗನೆ ಒಂದು ಮಗುವಿಗೆ 
ಹಣೆಪಟ್ಟ ಹಚ್ಚುವುದರ ಅಪಾಯಗಳು ಸಹ ಅಷ್ಟೇ ಕೆಟ್ಟವು. ಶಿಕ್ಷಕರ 
ಶಿಕ್ಷಣದ ಆರಂಭಕ ವರ್ಷಗಳಲ್ಲೇ ಈ ಅಂಶಗಳು ಶಿಕ್ಷಣದ 
ಭಾಗವಾಗಿ ಕಡ್ಡಾಯವಾಗಿರಬೇಕು., ಏಕೆಂದರೆ ನಂತರದ 
ವರ್ಷಗಕಲ್ಲ ಇದು ತುಂಬಾ ಕಠಿಣವಾಗಿರುತ್ತದೆ. ನಾನು 3ರಿಂದ 8 
ವರ್ಷಗಳ ಮಕ್ಷಳರುವ ಪೂರ್ವ ಪ್ರಾಥಮಿಕ ಮತ್ತು ಆರಂಭಕ 
ಪ್ರಾಥಮಿಕ ಶಾಲೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಸ್ರಷ್ಟ ಕಣ್ಣಿಗೆ 
ಕಾಣುವ ವೈಕಲ್ಯತೆಯ ಸಂದರ್ಭದಲ್ಲಿ. ಅದನ್ನು ನಿರ್ವಹಿಸುವ 
ಕೆಲವು ವಿಧಾನಗಳನ್ನು ಶಿಕ್ಷಕರು ತಿಆದಿರಬೇಕು ಅವು ತರಗತಿಯಲ್ಲ 
ಹಿಂದಿನ ಸಾಅನಲ್ಲ ಕುಳತು ನೋಡಲು ಸಾಧ್ಯವಾಗದ ಮಗುವನ್ನು 
ತರಗತಿಯ ಮುಂದಕ್ಷೆ ಕರೆದು ಕೂರಿಸುವಂಥ, ಅಸಾಧ್ಯವಾದ 
ಆದರ್ಶವಾದಿ ವಿಚಾರಗಳಾಗಿರದೆ., ಕಾರ್ಯಸಾಧ್ಯವಾದ ಸಣ್ಣ 
ವಿಚಾರಗಳಾಗಿರಬಹುದು. ಸಾಮಾನ್ಯ ಅಧ್ಯಾಪಕರ ತರಬೇತಿಯಲ್ಲ 
ಈ ರೀತಿಯ ವಿಷಯವನ್ನು ನಿಯಮಿತವಾಗಿ ಸೇರಿಸುವ ನಿಟ್ಟಿನಲ್ಲ 
ವಾವು ಬಹಳ ದೂರದಲ್ಪದ್ದೇವೆ. 


ಎರಡನೆಯ ಸಮಸ್ಯೆ ರಚನಾತ್ಯಕವಾದುದು. ವಿಶೇಷ ಅಗತ್ಯವುಳ್ಳ 
ಮಕ್ಕಳ ಶಿಕ್ಷಕರ ತರಬೇತಿಯನ್ನು ಭಾರತೀಯ ಪುನರ್ವಸತಿ 
ಮಂಡಕಳಯು (Rehabilitation Council of India- RCl) 
ನೋಡಿಕೊಳ್ಳುತ್ತದೆ ಮತ್ತು ಸಾಮಾನ್ಯ ಶಿಕ್ಷಕರ ತರಬೇತಿಯನ್ನು 


ರಾಷ್ಟ್ರೀಯ ಅಧ್ಯಾಪಕರ ಶಿಕ್ಷಣ ಮಂಡಳಆಯು National Council 


for Teacher Education-NCTE) ನಿರ್ವಹಿಸುತ್ತದೆ. ಈ ಎರಡನ್ನು 
ವಾವು ಒಟ್ಟಿಗೆ ತರಖಬೇಕದೆ. ಭಾರತೀಯ ಪುನರ್ವಸತಿ ಮಂಡಳಯು 
(ಆರ್‌ಸಿಐ) ಸಾಮಾಜಕ ನ್ಯಾಯ ಮತ್ತು ಸಬಲೀಕರಣ 
ಸಚಿವಾಲಯದ ಭಾಗವಾಗಲು ಸಾಧ್ಯವಿಲ್ಲ: ಇದು ಮಾನವ 
ಸಂಪನ್ಕೂಲ ಅಭವೃದ್ಧಿ ಸಜಿವಾಲಯದ (ಈಗಿನ ಶಿಕ್ಷಣ 
ಸಜಿವಾಲಯ) ಒಂದು ಭಾಗವಾಗಿರಬೇಕು. 


ಕೆಲವು ವಿಚಾರಗಳ ಪರಿಶುದ್ಧತೆಯ ಮೇಲೆ ಸಂಪೂರ್ಣವಾಗಿ 
ಗಮನಹರಿಸುವುದರಿ೦ಂದ ಬಹುಶಃ ನಾವು ದೂರವಿರಬೇಕು. ಬೃಹತ್‌ 
ಪ್ರಮಾಣದಲ್ಲ. ಸುದೀರ್ಪ್ಣ ಸಮಯದವರೆಗೆ ಪರಿಶುದ್ಧ ರೂಪದ 
ಸಮನ್ನಯವೆಂಬುದು ಅಸ್ತಿತ್ವದಲ್ಲಿರುವುದು ಅಸಂಭವವಾದದ್ದು. 
ವೈಕಲ್ಯತೆ ಹೊಂದಿರುವ ಮಗುವಿಗೆ ಆರೈಕೆ ಮಾಡುವ ಮತ್ತು ಶಿಕ್ಷಣ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


05 


06 


ನೀಡುವ ಮಟ್ಟವನ್ನು ಪ್ರತಿ ಶಾಲೆಯು 'ಸ್ಟಾಗತಿಸಲು' ಮತ್ತು 
"ಸಮರ್ಥ'ವಾಗಲು ನಾವು ಕನಿಷ್ಠ 50 ವರ್ಷಗಳನ್ನಾದರೂ 
ತೆಗೆದುಕೊಳ್ಳುತ್ತೇವೆ. ಆದರೆ ನಾವು ಆ ನಿಟ್ಟನಲ್ಲ ಕೆಲಸ 
ಮಾಡುವುದಿಲ್ಲ ಎಂದಲ್ಲ. ಸಮನ್ನಯತೆಯು ಅದರ ಪರಿಶುದ್ಧ 
ಪ್ವರೂಪದಲ್ಲ ಒಂದು ಆದರ್ಶವಾಗಿ, ನಾವು ಮಾಡುವ 
ಎಲ್ಲದರಲ್ಲೂ, ಎಲ್ಲಕಾಲದಲ್ಲೂ ಅಡಗಿರುವ ಸಂದೇಶವಾಗಿರಬೇಕು. 
ಆದರೆ ಅತ್ತ ಹೋಗಲು ನಾವು ಬಹಳಷ್ಟು ಕೆಲಸಗಳನ್ನು 
ಮಾಡಬೇಕು. ನಾವು ಒಂದು ನಿರ್ದಿಷ್ಟ ಪರಿಶುದ್ಧ ಆಲೋಚನೆಗೆ 
ಬದ್ಧರಾಗಿ ನಮಗಿರುವ ಆಯ್ದೆಗಳನ್ನು ಮುಚ್ಚಬಾರದು. 


"ಎಲ್ಲಾ ವಿಶೇಷ ಶಾಲೆಗಳನ್ನು ಮುಚ್ಚಿಬಡಿ' ಎಂದು ಹೇಳುವ ಜನರ 
ಒಂದು ದೊಡ್ಡ ಗುಂಪೇ ಇದೆ. ಒಮ್ಮೆ ನೀವು ಹಾಗೆ ಮಾಡಿದರೆ, 
ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡಿದ ವ್ಯವಸ್ಥೆಯನ್ನು ಮತ್ತು 
ವೈಕಲ್ಯವುಳ್ಳ ಮಕ್ಷಳ ಕುಟುಂಬಗಳ ಮನಸ್ಸಿನಲ್ಲಿರುವ ಬಲವಾದ 
ಆಯ್ದೆಯನ್ನು ವಾಶಪಡಿಸಿದಂತೆ. ಈ ಸಂಸ್ಥೆಗಳಂದಾಗಿ ವಾವು 
ಬಲುದೂರ ಸಾಗಿ ಬಂದಿದ್ದೇವೆ. [od ಸಂಸ್ಥೆಗಳ ಕೆಲವು 
ಅಭ್ಯಾಸಗಳನ್ನು ವಾವು ಸಾಮಾನ್ಯ ಶಾಲಾ ವ್ಯವಸ್ಥೆಯಲ್ಲ 
ಸಂಯೋಜಸಲು ಪ್ರಯತ್ನಿಸಬೇಕು. ಶಿಕ್ಷಕರ ಶಿಕ್ಷಣದ ಸುತ್ತ 
ಸಕ್ರಿಯತೆ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಎಲ್ಲಿ 
ಗುರುತಿಸುತ್ತೇಪೋ ಅಲ್ಲ. ಕಲಅಕಾ ಸಾಮರದ್ರಿಗಳು / ಸಾಧನಗಳು / 
ವಸ್ಸುಗಳಗಾಗಿ ಇರುವ ಆಯವ್ಯಯವನ್ನು ಹೆಚ್ಚಿಸಬೇಕು. 


ಪಠ್ಯಕ್ರಮ ಮತ್ತು ಮೌಲ್ಯಮಾಪನದಲ್ಪರುವ ಜಟಲತೆಯನ್ನು 
ಸರಕಗೊಳಸಿ ಹೊಂದಿಸುವುದರತ್ತ ಗಮನಹರಿಸುವುದು ಅತ್ಯಂತ 
ಮಹತ್ವವಾದದ್ದು. ಅದನ್ನು ನಿರ್ವಹಿಸಲು ನಾವು ಇಚ್ಛಿಸುವುದಿಲ್ಲ, 
ಪರೀಕ್ಷೆಗಕೇ ಪರಮಪವಿತ್ರ ಎಂದು. ಅದರ ಸುತ್ತಲೇ ಕೆಲಸ 
ಮಾಡಲು ಪ್ರಯತ್ನಿಸುತ್ತೇವೆ. ನಿಮಗೆ ಕಲಕಾ ನ್ಯೂನತೆ ಇರುವ 
ಮಗುವೊಂದಿದ್ದರೆ. ಅದರ ಏಳಗೆಗೆ ನೆರವಾಗಬೇಕು. ಪರ್ಯಾಯ 
ಕಅಕೆ ಮತ್ತು ಮೌಲ್ಯಮಾಪನ ಮಾರ್ಗಗಳನ್ನು ನಾವು 
ಕಂಡುಕೊಳ್ಳಬೇಕು. ಅದು ಇತರ ಮಾರ್ಗಗಳಕಂತೆ ಕಠಿಣ ಮತ್ತು 
ನ್ಯಾಯ ಸಮ್ಮತವಾಗಿರಬೇಕು. ನಮಗೆ ಸಹಾಯ ಮಾಡಲು 
ಪ್ರಪಂಚದಾದ್ಯಂತ ಸಾಕಷ್ಟು ಸಂಶೋಧನೆಗಳವೆ. ಇದನ್ನು 
ಅನುಮತಿಸುವ ಮತ್ತು ಪ್ರೋತ್ಪಾಹಿಸುವ ವ್ಯವಸ್ಥೆಯನ್ನು ನಾವು 
ರಚಿಸಬೇಕು. 


ಹದಿಹರೆಯದ ಸಮಯದಲ್ಪ ವೈಕಲ್ಯುವುಳ್ಳ ಮಕ್ಕಳ ನಿರ್ವಹಣಿಯ 
ಬದ್ಧೆಯೂ ಸಾಕಷ್ಟು ಮೆಚ್ಚುಗೆ ಅಥವಾ ತಿತುವಳಕೆ ಇಲ್ಲ. ಅವರ 


ಶಾರೀರಿಕ, ಭಾವನಾತ್ಮಕ ಸಂಗತಿಗಳು, (Emotional selves) 
ಬೌದ್ಧಿಕ ವೈಕಲ್ಯತೆಗಳರದ ತೀವ್ರ ಕಾರ್ಯ ಚಟುವಟಕೆಯ 
ಸ್ರಅೀನತೆಯುಳ್ಳ (Autism spectrum) ಮಕ್ಷಳು: ಅತ್ಯಂತ 
ತೀಕ್ಷ್ಣವಾದ ಬುದ್ದಿಮತ್ತೆಯುಳ್ಳ, ಆದರೆ ಬಹುವಿಧದ ದೈಹಿಕ 
ವಿಕಲತೆಯುಳ್ಳವರು: ಕಲಕಾ ನ್ಯೂನತೆಯುರುವ ಗುಂಪಿನ ವಿವಿಧ 
ವಿಭಾಗಗಳ ಮಕ್ಕಳು. ಬೌದ್ದಿಕ ವಿಕಲತೆಯುಳ್ಳ ಮಕ್ಕಳು - ಇವರಿಗೆ 
ಹದಿಹರೆಯದ ಸಮಯದಲ್ಲ ಏನಾಗುತ್ತದೆ? ಅವರ ಭಾವನಾತೃಕ 
ಪ್ರತಿಕ್ರಿಯೆಗಳು: ಅವರ ಬದಲಾಗುತ್ತಿರುವ ವಿಚಾರಗಳು: ಅವರ 
ಸೌಂದರ್ಯದ ಕಲ್ಪನೆ: ಲೈಂಗಿಕ ಆಕರ್ಷಣೆ: ತಮ್ಮ ದೇಹದಲ್ಪ್ಲನ 
ಬದಲಾವಣೆಯನ್ನು ನಿರ್ವಹಿಸುವುದು, ಹೀಗೆ ಏನಾದರೂ 
ವಿಶೇಷವಾದುದು ಘಟಸುತ್ತದೆಯೇ? ವಿಶೇಷ ಅಗತ್ಯವುಳ್ಳ ಮಕ್ಕಳು 
ವಿಭನ್ನರು ಎ೦ಬ ನಮ್ಮ ಅನೇಕ ನಂಬಕೆಗಳಂದಾಗಿ ಇಂಥ 
ಸಂಗತಿಗಳನ್ನು ವಾವು ಸಾಕಷ್ಟು ಅರ್ಥೈಸಿಕೊಂಡಿಲ್ಲ. ಹೀಗಾಗಿ ನಮ್ಮ 
ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಹದಿಹರೆಯ ಮತ್ತು ಯುವ 
ಪ್ರೌಢಾವಸ್ಥೆಗೆ ನಾವು ತಯಾರು ಮಾಡುವುದಿಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸಾಮಾಜಕ ಸಮನ್ವಯತೆಯತ್ತ (Societal inclusion) ಯಾವುದೇ 
ನಡೆಯಲ್ಲ ಇದು ನಿರ್ಣಾಯಕವಾಗಲದೆ. ಏಕೆಂದರೆ ಮಕ್ಷಳು ತಾವೇ 
ನಿರ್ವಹಿಸಬಲ್ಲ ಅನೇಕ ವಿಷಯಗಳನ್ನು ನಿಭಾಂಖಸಲು 
ಸಾಧ್ಯವಾಗದಿದ್ದರೆ, ಅದು ಶಾಶ್ವತವಾಗಿ ಹೋರಾಟವಾಗಿ 
ಪರಿಣಮಿಸುತ್ತದೆ ಹೊರ ಜಗತ್ತಿಗೆ ತೆರೆದುಕೊಳ್ಳಲು 
ಸಾಮರ್ಥ್ಯವುಳ್ಳವರು ಅಥವಾ ಸ್ವಂತವಾಗಿ ಜೀವಿಸಲು ಸಾಧ್ಯವಿರುವ 
ಮಕ್ನಳಗೂ ಕೂಡ ನಿರಂತರ ರಕ್ಷಣೆಯ ಅಗತ್ಯವಿದೆ. ಎಲ್ಲಾ 
ಮಕ್ಷಳಗೂ ಕಾಳಜಯ ಅಗತ್ಯವಿಲ್ಲದಿದ್ದರೂ. ಒಂದು ಹಂತದ ಬಳಕ 
ನಿರಂತರ ರಕ್ಷಣೆಯೂ ಮಗುವಿಗೆ ಸೂಕ್ತವಲ್ಲ ಮತ್ತು ಅದು 
ಖಣಾತೃಕವಾಗಿ ಪರಿಣಮಿಸುತ್ತದೆ. ಭಾವನಾತ್ಮಕ ಮತ್ತು ದೈಹಿಕ 
ಸುರಕ್ಷತೆಯ ಸಮಸ್ಯೆಗಳು ಬೃಹತ್‌ ಆಗಿದೆ. ದುರು- 
ಪಯೋಗವಾಗುವ ಅಪಾಯ ಸದಾ ಇದ್ದು. ಅದರಿಂದ ಒ&ಡಿ- 
ಹೋಗಲು ಸಾಧ್ಯವಿಲ್ಲ. ಕೆಲವು ಮಕ್ಷಳಗೆ ಯಾವಾಗಲೂ 
ಇತರರಿಗಿಂತ ಹೆಚ್ಚನ ರಕ್ಷಣೆ ಬೇಕಾಗುತ್ತದೆ. ಆದ್ದರಿಂದ. ಮಗುವಿನ 
ಸುತ್ತ ಬೆಂಬಲ ವ್ಯವಸ್ಥೆಯನ್ನು ನಿರ್ಮಿಸುವುದು ಬಹಳ ಮುಖ್ಯ. 
ಆದರೆ ಎಲ್ಲಾ ವಿಶೇಷ ಅಗತ್ಯವುಳ್ಳ ಮಕ್ಷಳು ತಮ್ಮನ್ನು ತಾವು 
ರಕ್ಷಿಸಿಕೊಳ್ಳಲು ಅಸಮರ್ಥರು ಎಂದು ಭಾವಿಸುವುದು ಒಂದು 
ಅತಿಯಾದ ಪ್ರತಿಕ್ರಿಯೆಯಾದೀತು. 


ಅಲ್ಲದೆ. ಬಹಳ ಸಂಕೀರ್ಣವಾದ ಶೈಅಯಲ್ಲ ಸನ್ನಿವೇಶಗಳಗೆ 
ಪ್ರತಿಕ್ರಿಬುಸುವುದು ಆ ಕುಟುಂಬಗಳಗೆ ಬಹಳಷ್ಟು ತೊಂದರೆ 
ನೀಡುತ್ತದೆ. ಕೆಲವು ಸರಳ ವಿಚಾರಗಳು, ಕಾರ್ಯರೂಪಕ್ಷೆ ಬರುವ 
ಸಣ್ಣ ವಿಚಾರಗಳು. ತಾಂ ಅಥವಾ ಮಗು ಅಥವಾ ಸ್ನೇಹಿತರು 
ನಿಜವಾಗಿಯೂ ಕಾರ್ಯನಿರ್ವಹಿಸುವಂತೆ ಮಾಡುವವುಗಳನ್ನು 
ವಾವು ಆಗಾಗ್ದೆ ತಪ್ಪಿಸಿಕೊಳ್ಳುತ್ತೇವೆ. ಇವುಗಳಲ್ಲ ಹೆಚ್ಚನವು ನಮ್ಮ ಎಲ್ಲ 
ಮಕ್ಕಳಗೂ ಅನ್ವಯುಸುತ್ತವೆ. ನಾವು ಅನೇಕ ವಿಷಯಗಳನ್ನು, 
ಕೆಲವೊಮ್ಮೆ ಬಹಳ ಸಣ್ಣ ವಿಷಯಗಳನ್ನು ಸಹ ಬದಲಾಯುಸಿ- 
ಕೊಳ್ಳಬೇಕಾಗುತ್ತದೆ ಮತ್ತು ಹಾಗೆ ಅದನ್ನು ಬದಲಾಯುಸುವುದು 
ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ. ಮಕಳು ಅವರಿಗಿರುವ 
ವೈಕಲ್ಯವನ್ನು ನಿಭಾಲುಸಲು ಸಾಧ್ಯವಿಲ್ಲ ಎಂದು ಭಾವಿಸುವುದನ್ನು 
ಒಂದು ತತ್ವವಾಗಿ ನೋಡಿದರೆ ಅದು ಅವರ ಘನತೆಗೆ ಮಾಡಿದ 
ಅವಮಾನ ಎಂದು ಕೂಡ ನಾನು ಯೋಚಿಸುತ್ತೇನೆ. ಇದು ಹೇಗಿದೆ 
ಎಂದರೆ ನಾನು ದಿನದ ೭4 ಗಂಟಿಗಕ ಕಾಲ ಇಲಾಲಯನ್‌ 
ಮಾತನಾಡುವ, ಇಲಾಲಯನ್‌ ಭಾಷೆಯಲ್ಲ ಎಲ್ಲಾ ಪಠ್ಯವನ್ನು 
ಹೊಂದಿರುವ ತರಗತಿಯಲ್ಲ ನಾನು ಬೆಳೆದಂತೆ, ಮತ್ತು ಅವರ ಇಡೀ 
ಸಾಂಸ್ಕೃತಿಕ ವ್ಯಾಕರಣವು ನನಗೆ ಸಂಪೂರ್ಣವಾಗಿ ಅನ್ಯವಾಗಿ 
ನಾನು ಆ ತರಗತಿಯಲ್ಲ ವೈಕಲ್ಯವುಳ್ಳವಳಂತಾಗುತ್ತೇನೆ. ಒಂದು 
ಸಾಮಾನ್ಯ ಪರಿಸ್ಥಿತಿಯಲ್ಲ, ಅದು ತರಗತಿಯಾಗಲೀ ಅಥವಾ ಆಟದ 
ಮೈದಾನವಾಗಲೀ ಅಥವಾ ಮಾರುಕಟ್ಟೆಯಾಗಲೀ ವಿಶೇಷ 
ಅಗತ್ಯವುಳ್ಳ ನಮ್ಮ ಬಹುತೇಕ ಮಕಳು ಇದೇ ರೀತಿಂಶು 
ಭಾವನೆಯನ್ನು ಹೊಂದುತ್ತಾರೆ. ಅವರನ್ನು ಚೆನ್ನಾಗಿ ತಿಆದಿರುವ 
ಯಾರಾದರೂ ಮಾರುಕಲ್ಲೆ ಮತ್ತು ಆಟದ ಮೈದಾನದಂತಹ 
ಅನೌಪಚಾರಿಕ ಸ್ಥಳಕಗಳಲ್ಲ ಮಧ್ಯಸ್ಥಿಕೆ ವಹಿಸಬಹುದು, ಆದರೆ 
ತರಗತಿಯಲ್ಲ ಅವರು ಹೆಚ್ಚಾಗಿ ಏಕಾಂಗಿಯಾಗಿರುತ್ತಾರೆ. 


ಹಾಗಾಗಿ, ಎಲ್ಲರನ್ನೂ ಒಳಗೊಂಡ ರೀತಿಯಲ್ಲ ಆ ತರಗತಿಯನ್ನು 
ಮರು ವಿನ್ಯಾಸಗೋೊಳಸಲು ಸಾಧ್ಯವಾಗಿಸುವುದು ಒಂದು 
ಸವಾಲಾಗಿದ್ದು, ನಾವೆಲ್ಲರೂ ಈ ನಿಟ್ಟನಲ್ಲ ಕಾಯ£- 
ಪ್ರವೃತ್ತರಾಗಬೇಕಿದೆ. ಅವರು ತರಬೇತಿ ಪಡೆದಿರುವುದರಿಂದ ಅಥವಾ 
ಉತ್ತಮ ಶಿಕ್ಷಕರಾಗಿರುವುದರಿಂದ ಮತ್ತು ಅವರು ಮಕ್ಷಳನ್ನು 
ಮಕ್ಕಳಂತೆ ಮೋಡಿ ಉಪಚರಿಸುವುದರಿಂದ ಅವರಿಗೆ ಇದು 
ಸಾಧ್ಯವಾಗಿದೆ. ತಾಂತ್ರಿಕವಾಗಿ, ಅವರು ಮಹತ್ವದ ವಿಚಾರ ಮಾಡದೆ 


ಇರಬಹುದು, ಆದರೆ ಅವರು ಪ್ರಸ್ತುತ ಪರಿಸರದಲ್ಲ ಕೆಲವು 
ವಿಷಯಗಳನ್ನು ನಿಭಾಯುಸುವ ಸಾಮರ್ಥ್ಯವನ್ನು ಹೊಂದಿರುವ 
ಮಕ್ಕಳನ್ನು ತಯಾರು ಮಾಡುತ್ತಾರೆ. ಅತಿ ಕುಗ್ರಾಮಗಳಲ್ಲೂ ಇದು 
ಸಂಭವಿಸುವುದನ್ನು ವಾನು ನೋಡಿದ್ದೇನೆ. ಹಳ್ಳಿಯಲ್ಲಿ ಮಗುವಿಗೆ 
ಹೋಗಲು ಬೇರೆ ಜಾಗವಿಲ್ಲದ ಕಾರಣ, ಅದು ಆ ಹಳ್ಳಿಯ ಶಾಲೆಗೆ 
ಹೋಗುತ್ತದೆ. ಪೋಷಕರಿಬ್ಬರೂ ಇಡೀ ದಿನ ಕೆಲಸದ ನಿಮಿತ್ತ 
ಹೊರಗಿರುತ್ತಾರೆ. ಅಜ್ಜಿ-ಅಜ್ಞಂದಿರೂ ಸಹ ಕೆಲಸದಲ್ಲರುತ್ತಾರೆ, 
ಹಾಗಾಗಿ ಮಗುವನ್ನು ನೋಡಿಕೊಳ್ಳಲು ಯಾರೂ ಇಲ್ಲದ್ದರಿಂದ 
ಒಡಹುಟ್ಟದವರೊಂದಿಗೆ ಮಗುವು ಶಾಲೆಗೆ ಬರುತ್ತದೆ. ತುಂಬಾ 
ಅದೃಷ್ಟ ಹೊಂದಿದ್ದರೆ ಇಲ್ಲ ಮಗುವನ್ನು ಸ್ವಾಗತಿಸಿ ಅಥ- 
ಮಾಡಿಕೊಳ್ಳುವ ಶಿಕ್ಷಕರು ಸಿಗುತ್ತಾರೆ ಹಾಗೂ ಮಗು ಕೆಲವು 
ವಿಷಯಗಳನ್ನು ಕಅಯಲು ಮತ್ತು ಮಾಡಲು ಪ್ರಾರಂಭಸುತ್ತದೆ. 
ಮಗುವಿಗೆ ಸರಿಯಾದ ರೀತಿಯ ಚಿಕಿತ್ಸೆ ಸರಿಯಾದ ರೀತಿಯ 
ಶೈಕ್ಷಣಿಕ ಮಾರ್ಗದರ್ಶನ, ಸರಿಯಾದ ರೀತಿಯ ಇತ್ಯಾದಿ ಇತ್ಯಾದಿ 
ಸರಿಯಾದ ಹಂತದಲ್ಲ ಸಿಗುವುದು ಸಾಧ್ಯವಾದರೆ ಬಹುಶಃ 
ಮಗುವಿನ ಪ್ರಗತಿಯು ಹೆಚ್ಚು ಉತ್ತಮವಾಗುತ್ತಿತ್ತು. ಆದರೆ ನೀವು 
ಶಾಲೆಗೆ ಕಾಅಟ್ದಾಗ ಮತ್ತು ಆ ಸಂದರ್ಭಗಳಲ್ಪ, ಸಂತೋಷದಿಂದ 
ಕೆಲವು ಸಂಗತಿಗಳನ್ನು ಮಾಡುತ್ತಿರುವ ಮಗುವನ್ನು ನೀವು 
ನೋಡುತ್ತೀರಿ, ಅದು ಬಹಳವಾಗಿ ನಂಬಲು ಅಸಾಧ್ಯವಾದದ್ದು. 
ಈ ಮಗುವನ್ನು ಮಗುವಂತೆಯೇ ನೋಡುವ ಶಿಕ್ಷಕರಿಂದ ಇದು 
ಸಾಧ್ಯವಾಗಿದೆ. 


ಮತ್ತೊಂದೆಡೆ, ಯಾವುದೇ ವಿಷಯಕ್ಕೆ ಅನಾವರಣಗೊಳ್ಳದ, ಈ 
ವಿಷಯಗಳ ಬಣ್ಣ ಯಾವುದೇ ತಿಳುವಳಕೆಯುಲ್ಲದ, ತನ್ನು 
ತರಗತಿಯಲ್ಲ ಐವತ್ತು ಮಕ್ಕಳನ್ನು ಹೊಂದಿರುವ ಶಿಕ್ಷಕರಿಂದ 
ಇದನ್ನು ನಿರೀಕ್ಷಿಸುವುದು, ಯಾವುದೇ ಬೆಂಬಲವಿಲ್ಲದೆ ಇವೆಲ್ಲವನ್ನು 
ನಿಭಾಯುಸುತ್ತಾ ಮತ್ತು ನಂತರ ಶಿಕ್ಷಕರಿಗೆ ಕಾಳಜ ಇಲ್ಲ ಎಂದು 
ಹೇಳುವುದು ಸರಿಯೆನಿಸಲಾರದು. ಇದನ್ನು ಶಿಕ್ಷಕರೇ 
ಸಮತೋಲನಗೊಳಸಿಕೊಳ್ಳಬೇಕು., ಯಾರೋ ಒಬ್ಬ ಆದರ್ಶ 
ನಾಯಕರ ಮೇಲೆ ಅವರು ಅವಲಂಜತವಾಗಿ ಇರಲಾಗುವುದಿಲ್ಲ. 
ಮಕ್ಕಳಗೆ ಸಹಾಯ ಮಾಡುವ ವ್ಯವಸ್ಥೆಯ ಮೇಲೆ ಈ ಜವಾಬ್ದಾರಿ 
ಇರಬೇಕು, ಪರಿಹಾರಗಳು ಸರಳ ಮತ್ತು ಸುಸ್ಥಿರವಾಗಿರಬೇಕು ಮತ್ತು 
ಮೂರನೆಯದಾಗಿ ಪರಿಶುದ್ಧ ವಿಚಾರಗಳ ಆಧಾರದಲ್ಲ ಅಲ್ಲದೆ, 
ಸಾಧ್ಯಾವಿರುವ ಹೊಂದಾಣಿಕೆ. ಬದಲಾವಣೆಗಳನ್ನು 
ಮಾಡುವಂತಿರಬೇಕು. ಈಗ ಸಾಧ್ಯವಾದದ್ದನ್ನು ಮಾಡೋಣ. 


ಕೆಲವು ರಚನಾತ್ಮಕ ಮತ್ತು ವ್ಯವಸ್ಥಿತ ಸಮಸ್ಯೆಗಳನ್ನು 
ಪರಿಹರಿಸಬೇಕಾಗಿದೆ, ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಕರ 


ತರಬೇತಿಯನ್ನು ಸಾಮಾನ್ಯ ಶಿಕ್ಷಕರ ತರಬೇತಿಯಲ್ಲ 
ಸಂಯೋಜಸುವುದು: ಮೌಲ್ಯಮಾಪನದ ಪರ್ಯಾಯ 
ವ್ಯವಸ್ಥೆಯನ್ನು ರಚಿಸುವುದು, ಪಠ್ಯಕ್ರಮದ ಮೇಲೆ 
ಪ್ರಯೋಗಗಳನ್ನು ನಡೆಸುವುದು, ಇಂಥ ಅಂಶಗಳನ್ನು 
ನಿಜವಾಗಿಂಶಖೂ ಎಲ್ಲಾ ಮಕ್ಕಳನ್ನು ತಲುಪುವಂತೆ 
ಪರಿಹರಿಸಬೇಕು. ಈ ಅಂಶಗಳಗಾಗಿ, ವ್ಯವಸ್ಥೆಯು 


ಸಿದ್ಧವಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ವೈಕಲ್ಯವುಳ್ಳ 
ಮಕ್ಷಳು ಎಲ್ಲಿದ್ದರೂ ಅಂತಹ ಸಂಪನ್ಮೂಲಗಳನ್ನು ಒದಗಿಸಲು 
ಶಾಲೆಗೆ ಸಾಧ್ಯವಾಗಬೇಕು. ಎಲ್ಲ ಶಾಲೆಗಳಲ್ಲೂ ವೈಕಲ್ಯತೆಯುಳ್ಳ 
ಮಗು ಇರುವುದಿಲ್ಲ. ಆದರೆ ಒಮ್ಮೆ ನೀವು ಒಂದು ಮಗುವನ್ನು 
ಗುರುತಿಸಿದ ನಂತರ ಶಾಲೆಯೊಳಗೆ ಇಲ್ಲದ. ಆದರೆ ಶಾಲೆಗಳ 
ಸಮೂಹದ ನಡುವೆ ಸಂಪನ್ಮೂಲ ಕೇಂದ್ರದಲ್ಲಿರುವ 
ಸಂಪನ್ಮೂಲಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಶಿಕ್ಷಕರು 
ಹೊಂದಿರಬೇಕು. ಇದು ವಿಶಾಲವಾದ, ಭೌಗೋಆಕವಾಗಿ 


ಹರಡುವುದರ ಮೂಲಕ ಕಾರ್ಯನಿರ್ವಹಿಸುವ ವ್ಯವಸ್ಥೆಯಾಗಿದೆ. 
ನಮ್ಮ ಪ್ರತಿಯೊಂದು ಶಾಲೆಗೂ ಪ್ರಸ್ತುತ ಸ್ವರೂಪದಲ್ಲ ಅಂತಹ 
ಸಂಪನ್ಮೂಲಗಳನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ವಾವು 
ಮುಂದೆ ನಮ್ಮ ಸ್ವರೂಪವನ್ನು ಬದಲಾಯುಸಿದರೆ, ಅದು 
ವಿಭಿನ್ನವಾಗಿರುತ್ತದೆ. 


ನೂತನ 2೦16ರ ವಿಕಲತೆಗಳುಳ್ಳ ವ್ಯಕ್ತಿಗಳ ಹಕ್ಕು ಕಾಯ್ದೆಯು 
(PWD Act 2016) ಬಹಳ ಸಮರಗ್ರವಾಗಿದೆ. ಈ ಕಾಯ್ದೆಯು 
ರಾಷ್ಟ್ರೀಯ ಶಿಕ್ಷಣ ನಿೀತಿಯಲ್ಲ (National Education Policy - 


NEP) ಶಿಫಾರಸು ಮಾಡಲಾಗಿರುವ ಅಂಶಗಳಗೆ ಅನುಗುಣವಾಗಿದೆ. 
ಈಗ ತಮ್ಮ ಹಕ್ಕುಗಳಗಾಗಿ ಹೋರಾಡಲು ಸಾಧ್ಯವಾಗದ 
ವೈಕಲ್ಯವುಳ್ಳವರನ್ನು ನಾವು ಹೇಗೆ ಸದೃಢರನ್ನಾಗಿ ಮಾಡುವುದು?. 
ದೇಶಾದ್ಯಂತ ಹಲವಾರು ಗುಂಪುಗಳವೆ ಮತ್ತು ಅವುಗಳಲ್ಪ ಹೆಚ್ಚನವು 
ಪೋಷಕ ಗುಂಪುಗಳಾಗಿ ಪ್ರಾರಂಭವಾದವು. ಏಕೆಂದರೆ ಹೆಚ್ಚು 
ಅಮುಭವಿಸುವ, ಕಷ್ಟಪಡುವ ಮತ್ತು ಹೆಚ್ಚು ಹೋರಾಟ 
ಮಾಡುವವರು ಅವರೇ. ಆದ್ದರಿಂದ. ಪೋಷಕರ ಸಂಘಗಳು 
ವೈಕಲ್ಯವುಳ್ಳವರ ಪರವಾದ ಆಂದೋಲನವನ್ನು ಮುನ್ನಡೆಸಿವೆ. 
ನಂತರ, ಇವರೊಂದಿಗೆ ಸ್ರತಃ ವೈಕಲ್ಯವುಳ್ಳವರು. ಶಿಕ್ಷಣವನ್ನು 
ಪಡೆದವರು, ಸಮುದಾಯದೊಂದಿಗೆ ಕೆಲಸ ಮಾಡಲು 
ಬಯಸಿದವರು, ಒಟ್ಲಾಗಿ ಬಲವಾದ ದ್ವನಿಯನ್ನು 
ಹೊಂದಿರಬೇಕು ಎಂದು ಅರಿತು ಕೊಂಡಿರುವವರು ಸಹ ಇದ್ದಾರೆ. 
ಅಲ್ಲದೆ, ವಿಶೇಷ ಅಗತ್ಯವುಳ್ಳ ಮಕ್ಷಳೊಂದಿಗೆ ಹಲವು ವರ್ಷಗಳಂದ 
ಕೆಲಸ ಮಾಡಿದ ಸಂಸ್ಥೆಗಳು ಇವೆ. ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ 
ಹಕ್ಕು ಕಾಯ್ದೆ ೨೦16 ಇದರ ಫಲವಾಗಿದೆ. ಅದು ಮೊದಲ 
ಕಾಂದೆಯೇನೂ ಅಲ್ಲ. ಆದರೆ ಇದರಿಂದ ಬಂದ ವಿವಿಧ ರೀತಿಯ 
ಬದಲಾವಣಿಗಳು, ಭಾಷೆ-ಇವು ಈ ರಾಷ್ಟ್ರೀಯ ಮಟ್ಟದ 
ಹೋರಾಟದ ಫಲಅತಾಂಶವಾಗಿದೆ. 


ಆದರೆ ಸಣ್ಣ ಪ್ಲಕಗಳಲ್ಪ್ಲ. ಈ ರೀತಿಯ ಬೆಂಬಲ ವ್ಯವಸ್ಥೆ ಲಭ್ಯವಿರದ 
ಸ್ಥಳಗಳಲ್ಲ. ಪೋಷಕರು ವಿಶೇಷವಾಗಿ ಮಗುವನ್ನು 
ಚಿಕ್ಕವನಿದ್ದಾಗಿನಿಂದ ಅವರು ನೋಡಿರುವುದರಿಂದ, ಅವರೇ ಮೊದಲ 
ಧ್ಹನಿಯಾಗುವುದು ಬಹಳ ಮುಖ್ಯ. ಅವರು ಪ್ರಶ್ನೆಗಳನ್ನು ಕೇಳಬೇಕು. 
ಸೇವೆಗಆಗೆ ಬೇಡಿಕೆ ಮತ್ತು ಕೊಡುಗೆ ನೀಡಬೇಕು, 
ಪ್ರೋತ್ಸಾಹಿಸಬೇಕು, ಅಲ್ಪ ಸಾಧ್ಯವಿರುವ ಎಲ್ಲ ಉಪಕರಣಗಳನ್ನು 
ಬಳಸಬೇಕು. ಕೆಲಮೊಮ್ಮೆ. ಕುಟುಂಬಗಳಗೆ ಠೇ ರೀತಿಯ 
ಸೌಲಭ್ಯಗಳು ಲಭ್ಯವಿವೆ ಎಂದು ತಿಅದಿರುವುದಿಲ್ಲ ಮತ್ತು 
ನಿಸ್ಸಂಶಯವಾಗಿ, ಇವುಗಳಗೆ ಆರ್ಥಿಕ ಮತ್ತು ಭೌತಿಕ 
ಲಭ್ಯತೆಗಳು ಸೀಮಿತವಾಗಿದೆ. ಆದ್ದರಿಂದ. ಕುಟುಂಬವು 
ವ್ಯವಸ್ಥೆಯನ್ನು ತಲುಪುವ ಬದಲು ವ್ಯವಸ್ಥೆಯು ಕುಟುಂಬವನ್ನು 
ತಲುಪುತ್ತದೆ ಎಂಬುವುದು ಇಲ್ಲಯ ಯೋಚನೆ. ಆದರೆ ವಾಸ್ತವದಲ್ಲ. 
ನಮ್ಮಂತಹ ದೊಡ್ಡ ದೇಶದಲ್ಲ ಇದು ಸಾಧ್ಯವಿಲ್ಲ. ಶೈಕ್ಷಣಿಕ ಸ್ರರೂಪ., 
ಸರ್ಕಾರೇತರ ಸಂಸ್ಥೆಗಳು (ಎನ್‌ಜಒಗಳು) ಮತ್ತು ನಾಗರಿಕ 
ಸಮಾಜ ಸಂಸ್ಥೆಗಳು ಹೀಗೆ ನಾವು ಲಭ್ಯವಿರುವ ವ್ಯವಸ್ಥೆಯಲ್ಲ ಎಲ್ಲಾ 
ಸ್ವರೂಪಗಳನ್ನು ಬಳಸಬೇಕಾಗುತ್ತದೆ. ಇನ್ನೂ ಜವಾಬ್ದಾರಿ ಸರ್ಕಾರದ 
ಮೇಲಡದೆ, ಆದರೆ ಜನರು ಪಂಚಾಯತಿಗಳು, ಶಾಲಾ ನಿರ್ವಹಣಾ 
ಮಂಡಳ (ಎಸ್‌ ಎಂಸಿ)ಗಳು ಮತ್ತು ಇತರೆಡೆಗಳಲ್ಲ 
ಮಾತುಕತೆಗಳನ್ನು ಪ್ರಾರಂಭಸಬೇಕು ಮತ್ತು ಸಂಪನ್ಮೂಲಗಳನ್ನು 
ಹೇಗೆ ಹೊಂದಿಸಿಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿಯಲು 
ಪ್ರಯತ್ನಿಸಬೇಕು. ಇದು ಹೋಗಿ ಬೇಡಿಕೆಯನ್ನಿಡುವ ವಿಷಯವಲ್ಲ: 
ನಿಜವಾಗಿಂಯೂ ಆಲೋಚನೆಗಳನ್ನು ಹೊರಹೊಮ್ಮಿಸುವ 
ವಿಷಯವಾಗಿದೆ. ವ್ಯವಸ್ಥೆಯಲ್ಲರುವ ಜನರು ಸಹಾಯ ಮಾಡಲು 
ಬಯಸುವುದಿಲ್ಲ. ಅವರು ಆಸಕ್ತಿ ಹೊಂದಿಲ್ಲ ಎಂಬಂತೆಯೂ ಅಲ್ಲ. 


© 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಪೋಷಕರು 'ಕ' ಜಲ್ಲೆಯ "ದ' ವಲಯದಲ್ಲ ಅಧಿಕಾರಿಯನ್ನು ವಾಕ್‌ 
ಚಿಕಿತ್ಸಕರಿಗಾಗಿ ಕೇಆದರೆ, ಅಧಿಕಾರಿಯು ಅವರನ್ನು ಎಲ್ಲಿ 
ಹುಡುಕುತ್ತಾನೆ? ಆದರೆ ಪೋಷಕರು ರಾಜ್ಯ ರಾಜಧಾನಿಯಲ್ಲ ವಾಕ್‌ 
ಚಿಕಿತ್ಸಕರಿಗೆ ತರಬೇತಿ ನೀಡುವ ಕಾಲೇಜು ಇದೆ ಮತ್ತು ಅವರ 
ಅಂತಿಮ ವರ್ಷದ ಕೆಲವು ವಿದ್ಯಾರ್ಥಿಗಳಗೆ ವಲಯ ಮಟ್ಟದಲ್ಲಿ 
ಪ್ರಾಯೋಗಿಕ ತರಬೇತಿಗೆ ಕಳಸಲು ಉತ್ಸುಕವಾಗಿದೆ. ಎಂದು 
ಹೇಳಆದರೆ, ಅದು ಅಧಿಕಾರಿಗೆ ಕೆಲವು ವಿಚಾರಗಳನ್ನು ಹೊಳೆಯುಸ- 
ಬಹುದು. ಬೋಧಕರು ಇದ್ದರೂ. ಒಬ್ಬರು ಅಥವಾ ಇಬ್ಬರು 
ಪೋಷಕರಿಗೆ ಅವರು ಬೇಗನೆ ಕಲಿಯುವ ತರಬೇತಿ ನೀಡಬಹುದು 
ಮತ್ತು ಕೆಲವು ಚಿಕಿತ್ಸೆಯನ್ನು ಪೋಷಕರೇ ಮಾಡಲು 
ಪ್ರಾರಂಭಿಸಬಹುದು. ಆದ್ದರಿಂದ, ಯಾರಾದರೊಬ್ಬರು 
ಪರಿಹಾರಗಳು ಮತ್ತು ಆಲೋಚನೆಗಳನ್ನು ತರಬೇಕಾಗಿದೆ. 
ಯಾರಿಗಾದರೂ ಬೇಡಿಕೆ ಇಡುವುದು ಒಂದು ಮಾರ್ಗ, ಆದರೆ ಅದು 


ಸಾಕಾಗುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ನಾವು ಒಟ್ದಾಗಿ 
ಕೆಲಸ ಮಾಡಬೇಕಾಗುತ್ತದೆ. ಪೋಷಕರು ತಮ್ಮ ಮಗುವಿಗೆ ಏನು 
ಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದರಿಂದ ಅವರೇ ಇದನ್ನು 
ಮುನ್ನಡೆಸಬೇಕಾಗುತ್ತದೆ. 


ನಾನು ಹೇಳಲು ಬಯಸುವ ಒಂದು ಕೊನೆಯ 
ವಿಷಯವೆಂದರೆ, ನಮ್ಮ ವೈಕಲ್ಯವುಳ್ಳ ಮಕ್ಕಳ ದತ್ತಾಂಶವು ಅದರ 
ವಿವರಗಳ ಕೊನೆಯ ಹಂತದವರೆಗೆ ಹೆಚ್ಚು ವಿಶ್ವಾಪಾರ್ಹವಾದುದಲ್ಲ. 
ಶಾಲೆಯಲ್ಲರುವ ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ ಏನಾಗುತ್ತಿದೆ. 
೦ಖಾರು ಹಾಜರಾಗುತ್ತಿದ್ದಾರೆ. ಎಖಾರು ಹಾಜರಾಗುತ್ತಿಲ್ಲ 
ಎಂಬುದನ್ನು ಪತ್ತೆಹಚ್ಚಲು ನಾವು ಇದರ ಬಧ್ಗೆ ಹೆಚ್ಚು ಉತ್ತಮವಾದ 
ತಿಕುವಳಕೆಯನ್ನು ಹೊಂದಿರಬೇಕು. 


ಇಂದು ಪ್ರಸಾದ್‌ ಅವರು ಪ್ರಸ್ತುತ ಬೆಂಗಳೂರಿನ ಅಜೀಂ ಪ್ರೇಮ್‌ಜ ಯುನಿವರ್ಸಿಟಿಯ ಸ್ಥೂಲ್‌ ಆಫ್‌ ಎಜುಕೇಶನ್‌ ಹಾಗೂ 
ಸ್ನೊಲ್‌ ಆಫ್‌ ಕಂಟನ್ಯೂಯು೦ಗ್‌ ಎಜುಕೇಶನ್‌ ಮತ್ತು ಸಂಪನ್ಯ್ಕೂಲ ಕೇಂದ್ರದಲ್ಲ ನಿರ್ದೇಶಕರು, ಇವರು 2೦೦5ರಿಂದ 
ಅಜೀಂ ಪ್ರೇಮ್‌ಜ ಪೌಂಡೇಷನ್‌ನ ಭಾಗವಾಗಿದ್ದಾರೆ ಮತ್ತು ಶಿಕ್ಷಕರ ಶಿಕ್ಷಣ (ನೀತಿ, ಪಠ್ಯಕ್ರಮ, ಅಭ್ಯಾಸ) ಮತ್ತು ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಶಿಕ್ಷಣ ನೀತಿ ಕುರಿತು ಕೆಲಸ ಮಾಡುವುದು ಅವರ ಮುಖ್ಯ ಕ್ಷೇತ್ರಗಳಾಗಿವೆ. ಇದಕ್ಕೂ 
ಮುನ್ನ ಸುಮಾರು ಹದಿನೈದು ವರ್ಷಗಳ ಕಾಲ ಇಂದು ಅವರು ವೈಕಲ್ಯ ಹೊಂದಿರುವ ಮಕ್ಕಳ ಕ್ಷೇತ್ರದಲ್ಲ ಕೆಲಸ ಮಾಡಿದ್ದಾರೆ. 


ಇವರನ್ನು indu@azimpremjifoundation.org ನೇ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅನುವಾದ: ಆನಂದ ಡಿ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


